ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1925(2217) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಪುಟ್ಟಣ್ಣ (ಶಿಕ್ಷಕರ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಬಿವೃದ್ದಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: ಹಂಸಧ್ಯನಿ ಕಿವುಡ ಮಕ್ಕಳ ಶಾಲೆಯಲ್ಲಿನ ಶಿಕ್ಷಕರಿಗೆ ವೃಂದ ಮತ್ತು ನೇಮಕಾತಿ ನಿಯಮ ರಚಿಸುವ 
ಬಗ್ಗೆ 


(ಅ) ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಹಂಸಧ್ವನಿ ಕಿವುಡ ಮಕ್ಕಳ 
ಶಾಲೆಯನ್ನು ಸರ್ಕಾರವು ದಿನಾ೦ಕ : 23-07-2016ರ ಆದೇಶ ಸಂಖ್ಯೆ: ಮಮ*ಇ 389 ಪಿಹೆಜ್‌ಪಿ 
2014 ರಲ್ಲಿ ವಶಕ್ಕೆ ಪಡೆದು, ವಸತಿ ಶಾಲೆಯನ್ನಾಗಿ ಮಾರ್ಪದಡಿಸಿದ್ದು, ಸದರಿ ಶಾಲೆಗೆ 20 
ಹುದೆಗಳನ್ನು ದಿನಾ೦ಕ : 28-03-1988 ರಲ್ಲಿ ಮಂಜೂರು ಮಾಡಿರುವುದು ನಿಜವೇ; 


(ಆ) ಆರ್ಥಿಕ ಇಲಾಖೆಯು ದಿ: 17-07-2019 ರಲ್ಲಿ ಸಿಬ್ಬಂದಿಗಳನ್ನು ಇಲಾಖೆಯ ಮೃಂದ 
ಮತ್ತು ನಿಯಮಗಳಲ್ಲಿ ವಿಲೀನಗೊಳಿಸಲು ಸಹಮತಿ ನೀಡಿ ಮಾನ್ಯ ಸಚಿವರು ಭರವಸೆ 
ಸಂಖ್ಯೆ: ಮಮ 30 ಪಿಹೆಚ್‌ಪಿ 2021 ರಲ್ಲಿ 3 ತಿಂಗಳಲ್ಲಿ ಸದರಿ ಶಾಲೆಯ ಸಿಬ್ಬಂದಿಗಳನ್ನು 
ವಿಶೇಷ ವಿಲೀನಾತಿ ನಿಯಮಗಳನ್ನು ರೂಪಿಸಿ, ಇಲಾಖೆಯಲ್ಲಿ ವಿಲೀನಗೊಳಿಸಿರುವುದಾಗಿ 
ಸದನದಲ್ಲಿ ಭರವಸೆ ನೀಡಲಾಗಿದೆಯೇ; 


(ಇ) ಮಾನ್ಯ ಸಚಿವರ ಭರವಸೆಯಂತೆ ಇಲಾಖೆಯು ಸದರಿ ಸಿಬ್ಬಂದಿಗಳಿಗೆ ಜ್ಯೀಷ್ಠತೆಯನ್ನು 
ನಿಗದಿಪಡಿಸಲಾಗಿದೆಯೇ; (ವಿವರಗಳನ್ನು ಒದಗಿಸುವುದು) 


(ಈ) ಜ್ಯೀಷ್ಠತೆಯನ್ನು ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷತೆಯಿಂದ ನಿಗದಿಗೊಳಿಸದಿದ್ದಲ್ಲಿ, 
ಯಾವ ಕಾಲಮಿತಿಯೊಳಗೆ ಜೇಷ್ಠತೆಯನ್ನು ವಿಗದಿಪಡಿಸಲಾಗುವುದು? (ಬಿರ್ದಿಷ್ಟ 
ಸಮಯವನ್ನು ತಿಳಿಸುವುದು) 


